ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1440 


ಮಾನ್ಯ ಸದಸ್ಯರ ಹೆಸರು _ 


ಶ್ರೀ ರಘುನಾಥ್‌ ರಾವ್‌ ಮಲ್ಯಾಪೂರೆ (ವಿಧಾನ 
ಸಚೆಯಿಂದ ಚುನಾಯಿತರಾದವರು) 


ಉತರಿಸಬೇಕಾದ ದಿನಾಂಕ 


ಗ್ರಾಮ ಪಂಚಾಯತಿ! ನಗರಸಭೆ/ಪಟ್ಟಣ 
ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಎಷ್ಟು 
ಮದ್ಯದ ಅಂಗಡಿಗಳಿರಬೇಕು: ಇದಕ್ಕೆ 


ಅನುಮತಿಸಲು ಇರುವ ನೀತಿ/ 
ನಿಯಮಗಳಾವುವು: (ವಿವರವನ್ನು 
ನೀಡುವುದು) 


ತ್ತರಿಸಃ 23-09-2021 
ಉತ್ತರಿಸಬೇಕಾದವರು | ಅಬಕಾರಿ ಸಚಿವರು 

ಕ್ರ ಪ್ರಶ್ನೆ ಉತ್ತರ - 

ಸಂ | 

ಅ) |ಬೀದರ್‌ ಜಿಲ್ಲೆಯ ಗ್ರಾಮ | 2021-22ನೇ ಸಾಲಿಗೆ ಬೀದರ್‌ ಜಿಲ್ಲೆಯ ಪಸಕ್ತ ಗ್ರಾಮ 
ಪಂಚಾಯಿತಿ/ನಗರಸಭೆ/ ಪಟ್ಟಣ | ಪಂಚಾಯತಿ) ನಗರಸಭೆ/ ಪಟ್ಟಣ ಪಂಚಾಯತಿಗಳ 
ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ | ವ್ಯಾಪ್ತಿಯಲ್ಲಿ" ಒಟ್ಟು 174 ವಿವಿಧ ಬಗೆಯ ಅಬಕಾರಿ 
ಅನುಮತಿ ನೀಡಲಾದ ಮದ್ಯದ |ಸನ್ನದುಗಳನ್ನು ನವೀಕರಿಸಲಾಗಿದ್ದು, ತಾಲ್ಲೂಕುವಾರು 
ಅಂಗಡಿಗಳ ಸಂಖ್ಯೆ ಎಷ್ಟು; | ಮಾಹಿತಿಯನ್ನು ಅನುಬಂಧ-! ರಲ್ಲಿಸಿರಿದೆ. 
(ತಾಲ್ಲೂಕುವಾರು ಮಾಹಿತಿಯನ್ನು ' 
ನೀಡುವುದು) 

ಆ) |ಸರ್ಕಾರಿ' ನಿಯಮದ ಪ್ರಕಾರ ಒಂದು [4ರ್ನಾಟಕ ಅಬಕಾರಿ (ದೇಶಿ ಮತ್ತು ವಿದೇಶಿ ಮದ್ಯ ಮಾರಾಟ 


ನಿಯಮಗಳು) 1968ರ ನಿಯಮ 12ರನ್ನಯ ತಾಲ್ಲೂಕಿನ 
ಜನಸಂಖ್ಯೆ ಮತ್ತು ಬೇಡಿಕೆಗನುಗುಣವಾಗಿ ಸಿಎಲ್‌-2 
ಸನ್ನದುಗಳ ಕೋಟಾ ನಿಗಧಿಗೊಳಿಸಿ ಮಂಜೂರು 
ಮಾಡಬೇಕಾಗಿರುತ್ತದೆ. ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ 
ಪ್ರತಿ 7500 ಜನಸಂಖ್ಯೆಗೆ ಒಂದರಂತೆ ಅಥವಾ 7500 
ಜನಸಂಖ್ಯೆಯ ನಂತರ 3500 ಜನಸಂಖ್ಯೆ ಮೀರಿದ ಪಕ್ಷದಲ್ಲಿ 
ಇನ್ನು ಹೆಚ್ಚುವರಿಯಾಗಿ ಒಂದರಂತೆ ಸಿಎಲ್‌-2 ಸನ್ನದನ್ನು 
ಮಂಜೂರು ಮಾಡಬೇಕಾಗಿರುತ್ತದೆ. ಗ್ರಾಮೀಣ ಪುದೇಶಕ್ಕೆ 
ಸಂಬಂಧಪಟ್ಟಂತೆ ಪ್ರತಿ 15000 ಜನಸಂಖ್ಯೆಗೆ ಒಂದರಂತೆ 
ಅಥವಾ 15000 ಜನಸಂಖ್ಯೆಯ ನಂತರ 7500 ಮೀರಿದ 
ಪಕ್ಷದಲ್ಲಿ ಇನ್ನು ಹೆಚ್ಚುವರಿಯಾಗಿ ಒಂದರಂತೆ ಸಿಎಲ್‌-2 
ಸನ್ನದ ಮಂಜೂರು ಮಾಡಬೇಕಾಗಿರುತ್ತದೆ. ಸಿಎಲ್‌-2 
ಸನ್ನದಿಗೆ ಮಾತ್ರ ಕೋಟಾ ನಿಯಮ ಅನ್ವಯವಾಗುತ್ತಿದ್ದು, 


ಇನ್ನುಳಿದ ಯಾವುದೇ ಸನ್ನದುಗಳಿಗೆ ಕೋಟಾ ನಿಯಮ 


| ಅನ್ವಯವಾಗುವುದಿಲ್ಲ. ನಿಯಮದ ಪ್ರತಿಯನ್ನು ಅನುಬಂಧ- | 


2ರಲ್ಲಿರಿಸಿದೆ. 


1992ನೇ ಸಾಲಿನಿಂದ ಹೊಸದಾಗಿ ಸಿಎಲ್‌-2 ಮತ್ತು ಸಿಎಲ್‌- 
9 ಸನ್ನದನ್ನು ನೀಡಲು ನಿರ್ಬಂಧವಿರುವುದರಿಂದ ಅಬಕಾರಿ 
ಇಲಾಖೆಯಿಂದ ಯಾವುದೇ ಹೊಸ ಸಿಎಲ್‌-2 ಮತ್ತು ಸಿಎಲ್‌ 


-9. ಸನ್ನದಿಗೆ ಮಂಜೂರಾತಿ ನೀಡಲಾಗುತ್ತಿಲ್ಲ. 
- 


ಇ) 


[ನಿಯಮಬಾಹಿರವಾಗಿ ತೆರೆದಿರುವ 


ಮದ್ಯದ ಅಂಗಡಿಗಳ ಸಂಖ್ಯೆ ಎಷ್ಟು 
ಅಂತಹ ಮದ್ಯದ ಅಂಗಡಿಗಳ ವಿರುದ್ಧ 
ಸರ್ಕಾರ ಯಾವ 'ಕ್ರಮವಹಿಸಲಾಗಿದೆ: 
ಬೀದರ್‌ "ಜಿಲ್ಲೆಯಲ್ಲಿ ಅಕ್ರಮ ಮದ್ಯದ 
ಅಂಗಡಿಗಳ ಬಗ್ಗೆ ಸರ್ಕಾರ 
ತೆಗೆದುಕೊಂಡು ' ಕ್ರಮಗಳೇನು? 
(ಮಾಹಿತಿ ಒದಗಿಸುವುದು) 


ಬೀದರ ' ಜಿಲ್ಲೆಯಲ್ಲಿ ನಿಯಮಬಾಹಿರವಾಗಿ ಯಾವುದೇ 
ಮದ್ಯದಂಗಡಿಗಳನ್ನು ತೆರೆದಿರುವುದಿಲ್ಲ. ಆದ್ದರಿಂದ, ಅವುಗಳ 
ವಿರುದ್ಧ ಕ್ರಮ ಜರುಗಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ. 


ಆಇ 101 ಇಎಲ್‌ಕ್ಕೂ 2021 


(ಕೆ. | eed. | 
ಅಬಕಾರಿ ಸಚಿವರು 


[3 


Ks 


ಅನುಬಂಧ 4 


ಕ - 


g| 3 
314 


ಫಿ 
py 
Q 
ನ 


ಕ್ರ. ಸಂ.| ವಲಯಃ ಪಾಲ್ಲೂಕು 


ಟೆಎಂಪಿಃ ಟಿಪಿ 
ಟಿಎಂಸಿಃ ಟಿಪಿ 
ಟಿಎಂಸಿಃ ಟಿಪಿ 


ಟಿಎಂಸಿಃ ಟಿಪಿ 
ಗ್ರಾಮ ಪಂಚಾಯತಿ 
ಸಿಎಂಸಿ 


ಗ್ರಾಮ ಪಂಚಾಯತಿ 


Ce esa 
a] 


Ce [oom 


KCl 


/ 


'ಅಇ 101 ಇಎಲ್‌ಕ್ಯೂ 2021 


ಲುಸುಬಂದ -2- 
1390 KE (SALE OF INDIAN & FOREIGN LIQUORS) RULES, 1968 R. 1204) 
190 KE. GALEOF INDIAN & FOREIGN LIQUORS) RULES 1968 2.124) 


12. Number of licences to be fixed. —{1) The maximum number of 
licences to be granted in an area shall be determined from time to time by 
the Excise Commissioner with the previous approval of the State 
Government. 

(2) The number of retailers licences to be granted in a taluk for the year 
shall be determined with reference to the population of such taluk and the 
probable demand. ] 

(3) The number of retail licences to be granted in a Taluk shall be as 
follows. — f 

(a) One retail licence for every 7,500 urban population or a fraction 
thereof exceeding 3,500; and 

(b) One retail licence for every 15,000 rural population or a fraction 
thereof exceeding 7,500. \ 

Explanaticn.— “Population” for the purpose of this sub-rule shall be the 
population as ascertained at the last preceding census and includes the 
projected annual growth subsequent to the last preceding census}.[(3-a) xx 
xx]. P NE 

(4) xxxxx] 

CASELAW 

R.12 — Fixation of the maximum number of licences — whether sub-rule 
(3) confers power on Licensing Authority to gant additional licences at the 
rate of one additional licence for each 10,000 urban and 20,000 rural 
population in every town. 

: M. Rama Jois and M. Ramakrishna, J].—The maximum mumber of licence 
that could be granted under Rule is what was fixed by the Government and 
there is no power with the government or the Excise Commissioner to gant” 


- over and above the said maximum, — State of Kamataka and Others v Wine 


yf 
Merchants’ Association and Others, 1986(2) Kar. 1.J. 299 : ILR 1986 Kar. 2943 
(DB). } 
Rule 12 — Maximum licences for an area — Petitioner seeking direction 
to respondent 2-Commissioner of Excise to fix the number of licences for 
grant — Held, petitioner's representation is addressed to respondent-Grama 
Panchayat — Therefore, petitioner directed to approach first the Excise 
Commissioner — Excise Commissioner to decide issue in terms of Rule 12. 


Dr. Vineet Kothari, J, Held: Learned Counsel for the petitioner and the 
Jeamed Counsel appearing for the State as well as the impleading applicants 
fairly suggested that let the Excise Commissioner pass appropriate order on 
the representation filed by the petitioner, which will be treated as a 
1. Sub-rule (3) of Rule 12 substituted by GSR 20, dated 17-1-1987 and shall be deemed to 


have come into force w.e.f. 1-1-1987. 
2 Subrule (se of Rule 12 omitted by Notification No. FD 22 PES 93(), dated 9-5-1994, 
3 


wef. pak ¢ 
Sub-rule (4) with explanation omitted by Notification No. FD 06 PES 2006(7), dated 
19-6-2006, w.e.£. 1-7-2006. £ 


AKL) PUBLICATION 


